F ' ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


35 
ಶ್ರೀ 


ಮತಿ ಎಸ್‌. ವೀಣಾ. "ಅಚ್ಚಯ್ಯ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
29-01-2021 


[Esk 


್ಸೆ 


8 


ಉತ್ತರ 


ಅ) [ಕೊಡಗು ಜಿಲ್ಲೆ 'ಸಡ್ಯನಾಡು 
ಪ್ರದೇಶವಾಗಿದ್ದು, ಬಸ್‌ ಸಂಪರ್ಕ 
ಕಷ್ಟಸಾಧ್ಯವಾಗಿರುವ ಜಿಲ್ಲೆಯ 
ಹಲವಾರು ದೂರದ ಗ್ರಾಮಗಳಿಗೆ 
ಇದುವರೆಗೆ ಬಸ್‌ ಸಂಚಾರ 
ವ್ಯವಸ್ಥೆ ಕಲ್ಲಿಸುತ್ತಿದ್ದ ಖಾಸಗಿ ಬಸ್‌ 


ಅನುಭವಿಸಿ, ಬಸ್‌. ಸಂಚಾರ 
ನಿಲ್ಲಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಮಾಲೀಕರು ಕೋವಿಡ್‌ 
ಪರಿಸ್ಥಿತಿಯಿಂದಾಗಿ ನಷ್ಟ. 


ಹೌದು. ಸರ್ಕಾರದ ಗಮನಕ್ಕೆ ಬಂದೆರುತ್ತದೆ. 


ಆ) | ಖಾಸಗಿ ಬಸ್‌ ಮಾಲೀಕರ 3ನ |] 


ವಿನಾಯಿತಿ ಹಾಗೂ ಡೀಸಲ್‌ 
ಬೆಲೆಯಲ್ಲಿ ರಿಯಾಯಿತಿ ಮತ್ತು 
ಇತರೇ" ಬೇಡಿಕೆಗಳ ಕುರಿತು 
ಸರ್ಕಾರ ಕ್ರಮ ವಹಿಸುವುದೇ: 


ಸರ್ಕಾರದ ಅಧಿಸೂಚನೆ ಸಂಖೆ ನಡಸ 2020, 
ದಿನಾಂಕ:19-05-2020 ರಲ್ಲಿ ಕರ್ನಾಟಕ ಮೋಟಾರು ವಾಹನ 
ತೆರಿಗೆ: ಕಾಯ್ದೆ 1957ರ, ಕಲಂ 161) ರಂತೆ ರಾಜದಲಿ 
ನೋಂದಾಯಿಸಿರುವ ಎಲ್ಲಾ ಪ್ರಯಾಣಿಕ ಮತ್ತು ಸರಕು ಸಾರಿಗೆ 
ವಾಹನಗಳ ಮೋಟಾರು .ವಾಹನ ತೆರಿಗೆಯನ್ನು ದಿನಾಂಕಃ: 
24-03-2020: ರಿಮದ 23-05-2020 ರವರೆಗೆ ಒಟ್ಟು 02 
ತಿಂಗಳ ಅವಧಿಗೆ ಮೋಟಾರು ವಾಹನ ತೆರಿಗೆ ಪಾವತಿಯಿಂದ 
ವಿನಾಯಿತಿ ನೀಡಲಾಗಿದೆ, 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಟಿಡಿ 09 ಚಟಡಿಆರ್‌ 2020 
(ಪಿ-1), ದಿನಾಂಕ: 06-07- 2020 ರಲ್ಲಿ ಮೋಟಾರು ವಾಹನ 
ತೆರಿಗೆ ಕಾಯ್ದೆ 1957ರ 'ಕಲಂ 410) ರ ನಿಯಮಗಳನ್ನು ಸಡಿಲಿಸಿ 
ಕರ್ನಾಟಕ ರಾಜ್ಯದ ಎಲ್ಲಾ ನೋಂದಾಯಿತ ವಾಹನೆಗಳಿಗೆ 


ಅನ್ಪಯಿಸುವಂತೆ :  ದಿವಾಂಕ:15-04-2020 ಮತ್ತು 
15-05-2020 _ ರೊಳಗಾಗಿ ಪಾವತಿಸಬೇಕಾಗಿದ್ದ ಮೋಟಾರು ! 


ವಾಹವ ತೆರಿಗೆಯನ್ನು ದಿವಾಂಕ:15-07-2020 ರವರೆಗೆ 
. ಅವಧಿಯನ್ನು ವಿಸ್ತರಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 


| ಜತೆಯಲ್ಲಿ ' 
ಕ [se 


ಮ ಮಾ A 


13 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 0 ಚಡಿಆರ್‌ 2020 (- 


(ಪಿ-1), ದಿನಾಂಕ: 28-08-2020ರಲ್ಲಿ ಮೋಟಾರು ವಾಹನ 
ತೆಂಗೆ ಕಾಯ್ದೆ 1957ರ ಕಲಂ 4(1)ರ ನಿಯಮಗಳನ್ನು ಸಡಿಲಿಸಿ 
ಕರ್ನಾಟಕ ರಾಜ್ಯದ ಎಲ್ಲಾ ನೋಂದಾಯಿತ ವಾಹನಗಳಿಗೆ 
ಅನ್ನಯಿಸುವಂತೆ ದಿನಾಂಕ:15-08-2020 ಮತ್ತು 
15-09-2020 ರೊಳಗಾಗಿ ಪಾವತಿಸಬೇಕಾಗಿದ್ದ ಮೋಟಾರು 
ವಾಹನ ತೆರಿಗೆಯನ್ನು ದಿನಾಂಕ: 30-09-2020 ರವರೆಗೆ 
ದಂಡರಹಿತವಾಗಿ ಪಾವತಿಸಲು ವಿಸ್ತರಿಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 


ಕಷ್ಟಸಾಧ್ಯವಾಗಿರುವ ಹಲವಾರು 
ದೂರದ ಗಾಮಗಳಿಗೆ ಬಸ್‌ 
ಸಂಚಾರ ವ್ಯವಸ್ಥೆ ಮರು 
ಕಲ್ಪಿಸಲು ಸರ್ಕಾರ ಇದುವರೆಗೆ 
ಕೈಗೊಂಡಿರುವ ಕ್ರಮಗಳೇನು : 


ಸಂಪರ್ಕ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಾರಿಇ 174 ಸಾಅಪ 
2015. ದಿನಾಂಕ: 07-03-2019 ರಲ್ಲಿ ಕರ್ನಾಟಕ ಸಮಗ್ರ ಪ್ರದೇಶ 
ಸಾರಿಗೆ ಯೋಜನೆ ಜಾರಿಗೆ ತಂದಿದ್ದು, ಇದರಲ್ಲಿ ಸಾರಿಗೆ ನಿಗಮಗಳು |, 
ಮಾತ್ರ ಕರ್ನಾಟಕ ರಾಜ್ಯಾದ್ಯಂತ ಪರವಾನಗಿ ಪಡೆಯಲು ಅವಕಾಶ 
ಕಲ್ಲಿಸಲಾಗಿದೆ. 


ಕೊಡಗು ಜಿಲ್ಲೆಯಲ್ಲಿ ಬಸ್ಸು ಸಂಚಾರ ಕಲ್ಲಿಸುತ್ತಿದ್ದ ಖಾಸಗಿ 


pS) ಬ ಲಾಲ 


ಬಸ್‌ ಮಾಲೀಕರು, ಕೋವಿಡ್‌ ಪರಿಸ್ಥಿತಿಯಿಂದಾಗಿ ಬಸ್‌ ಸಂಚಾರ 


ನಿಲ್ಲಿಸಿರುವುದರಿಂದ, ಖಾಸಗಿ ಬಸುಗಳ ಕಾರ್ಯಾಚರಣೆ 
ಸ್ಥಗಿತಗೊಂಡಿರುವ _ 09 ಮಾರ್ಗಗಳಲ್ಲಿ ಕ.ರಾ.ರ.ಸಾ.ನಿಗಮದ 
ವತಿಯಿಂದ ಒಟ್ಟು 30 ಸರತಿಗಳ ಸಾರಿಗೆ ಸೌಲಭ್ಯವನ್ನು 
ಕಲಿಸಲಾಗುತ್ತಿತ್ತು. ಪ್ರಸ್ತುತ, ಸದರಿ 09 ಮಾರ್ಗಗಳ ಪೈಕಿ 07 
ಮಾರ್ಗಗಳಲ್ಲಿ ಖಾಸಗಿ: ಬಸ್ಸು ಮಾಲೀಕರು ಸಾರಿಗೆ. ವ್ಯವಸ್ಥೆಯನ್ನು 
ಹುವರಾರಂಭಿಸಿದ್ದು. ಈ ಮಾರ್ಗಗಳಲ್ಲಿ ಜಿಲ್ಲಾಡಳಿತದ 
ನಿರ್ದೇಶನದಂತೆ ನಿಗಮದ ಸಾರಿಗೆಗಳನ್ನು ಹಿಂಪಡೆಯಲಾಗಿದೆ 
ಮತ್ತು ನಿಗಮದ ವತಿಯಿಂದ 02 ಮಾರ್ಗಗಳಲ್ಲಿ ಮಾತ್ರ ಪ್ರಸ್ತುತ 
ಸಾರಿಗೆಗಳ ಕಾರ್ಯಾಚರಣೆಯನ್ನು ಮುಂದುವರೆಸಲಾಗುತ್ತಿದೆ. 
ಅಲ್ಲದೇ, ಸಿದ್ದಾಪುರ-ಮಾದಾಮುರ ಮಾರ್ಗದಲ್ಲಿ ಹೊಸ 
ಅನುಸೂಚಿಯೊಂದನ್ನು ಪ್ರಾರಂಭಿಸಲಾಗಿದ್ದು, 02 ಸರತಿಗಳ ಸಾರಿಗೆ 
ಸೌಲಭ್ಯ ಕಲ್ಲಿಸಲಾಗಿದೆ. ಪ್ರಸ್ತುತ ಕೊಡಗು ಜಿಲ್ಲೆಯಲ್ಲಿ ಖಾಸಗಿ 
ಬಸ್ಸುಗಳು ಕಾರ್ಯಾಚರಣೆ ಮಾಡುತ್ತಿದ್ದ ಒಟ್ಟು 03 ಮಾರ್ಗಗಳಲ್ಲಿ 
06  ಸರತಿಗಳನ್ನು ನಿಗಮದ ವತಿಯಿಂದ ಕಾರ್ಯಾಚರಣೆ 
ಮಾಡಲಾಗುತ್ತಿದ್ದು, ಮಾರ್ಗಗಳ ವಿವರ ಈ ಕೆಳಕಂಡಂತಿದೆ: 


>| id . ವಯಾ ವಕ 
ಸಂ. | ಇಂದ "ವರೆಗೆ ಸುತ್ತುವಳಿಗಳು 
i ರ ಸೋಮವಾರ ಶುಂಠಿಕೊಪ್ಪ. ಕುಶಾಲನಗರ, 2 
ಪೇಟೆ ಕೂಡಿಗೆ. ಕೋವರ್‌ಕೊಲ್ಲಿ 
ಮೂರ್ನಾಡು, ಸಿದ್ಧಾಪುರ. mE 


2. | ಮಡಿಕೇರಿ | ಕುಟ್ಟಾ ಹುಂಡಿಹೊಳಮಾಳ, 2 
ಗೋಣಿಕೊಪ್ಪ, ಕಾನೂರು 


: ಸಿದ್ಧಾಪುರ, ಚಬ್ಬಳ್ಳಿ 
3. | ಮಡಿಕೇರಿ | ಮಾದಾಪುರ ಪೊನ್ನತ್ತಮೊಟ್ಟೆ, ಗೆದ್ದೆಹಳ್ಳೆ, £3 
ಶುಂಠಿಕೊಪ್ಪ, ಗಂಗಂದೂರು 


ಒಟ್ಟು 6 


-3- 


ಈ) 


ಜಿಲ್ಲೆಯಲ್ಲಿ ಈಗಲೂ ಬಸ್‌ 
ಸಂಪರ್ಕ ವ್ಯವಸ್ಥೆಯಿಂದ 
ವಂಚಿತವಾಗಿರುವ ಗ್ರಾಮಗಳ 
ಸಂಖ್ಯೆ | ಎಷ್ಟು ಮತ್ತು 
ಕಾಲಮಿತಿಯೊಳಗೆ ಈ 
ಗ್ರಾಮಗಳಿಗೆ ಬಸ್‌ ಸಂಚಾರ 


ವ್ಯವಸ್ಥೆ ಕಲ್ಪಿಸಲಾಗುವುದು? 


ಕೊಡಗು. ಜಿಲ್ಲೆಯಲ್ಲಿ ಒಟ್ಟು 301 ಗ್ರಾಮಗಳ ಪೈಕಿ 210 
ಗ್ರಾಮಗಳಿಗೆ ಕ.ರಾ.ರ.ಸಾ.ನಿಗಮದ ವತಿಯಿಂದ ಸಾರಿಗೆ 
ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಕೊಡಗು. ಜಿಲ್ಲೆಯು ಈ ಹಿಂದೆ 
ರಾಷ್ಟ್ರೀಕೃತವಲ್ಲದ ವಲಯದಲ್ಲಿದ್ದುದರಿಂದ ಖಾಸಗಿ ಪ್ರವರ್ತಕರು | 
ಸಹ ಸಾರಿಗೆ ಆದಾಗ್ಯೂ . ವಾಹನ 
ಸಂಚಾರಕ್ಕೆ ಯೋಗ್ಯ ರಸ್ತೆ ಇಲ್ಲದ ಕಾರಣ ಈ ಕೆಳಕಂಡ 15 


ಸೌಲಭ್ಯ ಕಲಿಸುತ್ತಿದ್ದಾರೆ. 


ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು 
ಸಾಧ್ಯವಾಗಿರುವುದಿಲ್ಲ. . ' 
[ಕ್ರಸಂ ತಾಲ್ಗಾಪ ಗ್ರಾಮಗಳ ಪಸರ 
1 ಸೋಮವಾರಪೇಟೆ 
2 
3 
4 
———] 
6 
7 ವಿರಾಜಪೇಟಿ | ದೇವಮಾಚಿ ಅರಣ್ಯ | 
8 ' ಅರಕೇರಿ ಅರಣ್ಯ 
9 ನಂಗಾಲ 
10 | ರುದಗುಜ್ಟೆ 
11 ಪುಲಿಯೇರಿ 
12 ಕುಟ್ಟಂದಿ 
13 ಹಳ್ಳಿಗಟ್ಟು oo 
14 | ಮತ್ತೂರು 
15 ಮಡಿಕೇರಿ | ಮುತ್ತರ್‌ ಮುಡಿ 


ಕಲಿಸುವ ಕುರಿತಂತೆ ಕೆ.ರಾ.ರ.ಸಾ.ನಿಗಮವು ಸಮಗ್ರ ಪ್ರದೇಶ 


ಯೋಜನೆಯಡಿಯಲ್ಲಿ ಪರವಾನಿಗೆ ಮಂಜೂರಾತಿ ಕೋರಿ 
ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ, ಕೊಡಗು ಇಲ್ಲಿ ಅರ್ಜಿ ಸಲ್ಲಿಸಿದ್ದು. 


ಪರಿಶೀಲನೆಯಲ್ಲಿರುತ್ತದೆ. 


ಟಿಡಿ 03 ಟಿಡಿಕ್ಕ್ಯೂ 2021 


ದ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


